ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ವಸತಿ ಬಗ್ಗೆ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
567 (806) ಮಾನ್ಯ ವಸತಿ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ :- 


ಬೀದರ್‌ ಜಿಲ್ಲೆಯಲ್ಲಿ ಸೂರಿಲ್ಲದವರಿಗೆ ಎಷ್ಟು ವಸತಿ ಸೌಲಭ್ಯವನ್ನು ಒದಗಿಸಲಾಗಿದೆ ; ಇನ್ನು ಎಷ್ಟು ವಸತಿ 
ರಹಿತರಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆ; ಬಂದಿದ್ದಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮವೇನು? 
(ತಾಲ್ಲೂಕುವಾರು ವಿವರ ನೀಡುವುದು) 


